ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ಗುರುತಿನ ಪ್ರಶ್ನೆ 


ದಿನಾ೦ಕ: 18-03-2021 ಪುಶ್ನೆ ಸಂಖ್ಯೆ: 225(1527) 

ಸದಸ್ಯರ ಹೆಸರು ಮತ್ತು ಕೇತ್ರ: ಡಾ. ತಳವಾರ್‌ ಸಾಬಣ್ಣ (ನಾಮನಿರ್ದೇಶನ ಹೊಂದಿದವರು ) 
ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 

ಉತ್ತರಿಸುವ ಸಚಿವರು: ಮುಖ್ಯಮಂತಿಗಳು 


ವಿಷಯ: 3710) ಮೀಸಲಾತಿ ಅಡಿಯಲ್ಲಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ಹುದೆಗೆ ಪದೋನ್ನತಿ 
ಕುರಿತು 


(ಅ) ಜಲ ಸಂಪನ್ಮೂಲ ಇಲಾಖೆಯಿಂದ 182 ಸಹಾಯಕ ಇಂಜಿನಿಯರ್‌ಗಳನ್ನು ಸಹಾಯಕ 
ಕಾರ್ಯಪಾಲಕ ಇಂಜಿನೀಯರ್‌ (ವಿಭಾಗ-1) (ಮೆಕಾವಿಕಲ್‌ ಮತ್ತು ಸಿವಿಲ್‌) ವೃಂದಕ್ಕೆ 
ಪದನ್ನೋತಿ ನೀಡಲಾಗಿದೆಯೇ; 


(ಆ) ನೀಡಿದ್ದಲ್ಲಿ, ಕಲ್ಯಾಣ ಕರ್ನಾಟಕ (ಹಿಂದಿನ ಹೈದರಾಬಾದ್‌ ಕರ್ನಾಟಕ ಕಲಂ 371 () 
ಮೀಸಲಾತಿ ಅಡಿಯಲ್ಲಿ ಜಿಲ್ಲೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಹಾಯಕ 
ಇಂಜಿನೀಯರ್‌ಗಳನ್ನು ಪರಿಗಣಿಸಿಲ್ಲದಿರುವುದರಿಂದ ಕಲ್ಯಾಣ ಕರ್ನಾಟಿಕದ ಭಾಗದಲ್ಲಿ ಸೇವೆ 
ಸಲ್ಲಿಸುತ್ತಿರುವ ಇಂಜಿನೀಯರ್‌ಗಳಿಗೆ ಅನ್ಯಾಯವಾಗುವುದಿಲ್ಲವೆ; ಈ ಅನ್ಯಾಯವನ್ನು 
ಸರಿಪಡಿಸಲು ಸರ್ಕಾರ ಕ್ರಮ ಕೈಗೊಳ್ಳುವುದೇ? 


